ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 1 ನೇ ಮಾರ್ಚ್‌, 2020 


ಲೋಕೋಪಯೋಗಿ ಇಲಾಖೆಯಿಂದ ಕೈಗೊಂಡಿರುವ ಕಾಮಗಾರಿಗಳ ಕುರಿತು 


ಶ್ರೀ ಎಂ.ಎ. ಗೋಪಾಲಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತು - 


590 (825) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಮತ್ತು ಸಮಾಜ ಕಲ್ಯಾಣ 
ಸಜಿ ವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(©) PRAM C (Planning and Road Asset Management Center) ಯೋಜನೆಯಲ್ಲಿ ದಿನಾ೦ಕ: 01.04.2016 
ರಿಂದ 31.10.2019ವರೆಗೆ ಚನ್ನರಾಯಪಟ್ಟಣ ಲೋಕೋಪಯೋಗಿ ಉಪವಿಭಾಗ ವ್ಯಾಪ್ತಿಯಲ್ಲಿ 
ಕೈಗೊಂಡಿರುವ ಮತ್ತು ಮುಕ್ತಾಯಗೊಳಿಸಿರುವ ಕಾಮಗಾರಿಗಳ ವಿವರ ನೀಡುವುದು; ಈ ಕಾಮಗಾರಿಗಳಿಗೆ 
ನಿಗದಿಪಡಿಸಿರು* 


ಮೊತ್ತ, ಕಾಮಗಾರಿಗಳನ್ನು ನಿರ್ವಹಿಸಿರುವ ಗುತ್ತಿಗೆದಾರರ ವಿವರವನ್ನು ಅಳತೆ ಪುಸ್ತಕದ (ಎಂ.ಬಿ.ಬುಕ್‌) 
ದಾಖಲೆಗಳೊಂದಿಗೆ ನೀಡುವುದು; 


(ಆ) ದಿನಾ೦ಕ: 01.04.2016 ರಿ೦ದ 31.10.2019ರವರೆಗೆ ಚನ್ನರಾಯಪಟ್ಟಿಣ ಲೋಕೋಪಯೋಗಿ 
ಉಪವಿಭಾಗ ವ್ಯಾಪ್ಲಿಯಲ್ಲಿ ಮಾನ್ಯುಯಲ್‌ ಟೆಂಡರ್‌ ಮೂಲಕ ರೂ.5.00 ಲಕ್ಷ ಮೊತ್ತದ ಒಳಗೆ 
ಕೈಗೊಂಡಿರುವ ಮತ್ತು ಮುಕ್ತಾಯಗೊಳಿಸಿರುವ ಕಾಮಗಾರಿಗಳ ಸಂಪೂರ್ಣ ವಿವರ ನೀಡುವುದು; ಈ 
ಕಾಮಗಾರಿಗಳಿಗೆ ನಿಗದಿಪಡಿಸಿರುವ ಮೊತ್ತ, ಕಾಮಗಾರಿಗಳನ್ನು ನಿರ್ವಹಿಸಿರುವ ಗುತ್ತಿಗೆದಾರರ 
ವಿವರವನ್ನು ಎಸ್‌.ಬಿ.ಆರ್‌. ವಹಿಯ ದಾಖಲೆಗಳೊಂದಿಗೆ ನೀಡುವುದು? 


